ಕರ್ನಾಟಕ ವಿಧಾನ ಪರಿಷತ್ತು 


' ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಕ 


ಸದಸ್ಯರ ಹೆಸರು 


ಉತರಿಸಬೇಕಾದ ದಿನಾಂಕ 


ು 


ಉತರಿಸುವ ಸಚಿವರು 


pe] 


59 ನ 
: ಶ್ರೀ ಎಸ್‌.ನಾಗರಾಜ್‌ 

: 04.03.2021. 

: ಗೃಹ ಸಚಿವರು. 


ಕ್ರಸ 


ಪ್ರ 


ಉತ್ತರ 


ಕಡಕೊಳ ಕೈಗಾರಿಕಾ ಪ್ರದೇಶದಲ್ಲಿ 
ಸೂಕ್ತ ಭದ್ರತೆ ಗಸ್ತು ಇಲ್ಲದೇ ಅಕ್ರಮ 
ಚಟುವಟಿಕೆಗಳು ಕುಡುಕರ 
ಹಾವಳಿಯಿಂದ : ಸಾರ್ವಜನಿಕರಿಗೆ 


ಕೆಲಸಗಾರರಿಗೆ, ಭಯಗ್ಗಸ್ಥ 


ವಾತಾವರಣ ಉಂಟಾಗಿ ತೊಂದರೆ 


ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ? 


ಬಂದಿದೆ. 


ಕ `ಪ್ರಡ್‌ಪದಕ್ಲಿ `ಒಂದು `ಷೊಲೀಸ್‌ 
ಔಟ್‌ ಹೋಸ್ಟ್‌ ಸ್ಥಾಪಿಸಿ ಪೊಲೀಸ್‌ 


ಮೈಸೊರು” ಜೆಲ್ಲೆಯ `ಮೈ ಸೂರು ದಣ `ಹೊಲೀಸ್‌ 


ಠಾಣಾ 


"ಅಧೀನದಲ್ಲಿ ಕಡಕೊಳ ಹೊರ ಪೊಲೀಸ್‌" ಠಾಣೆಯು ಪ್ರಸುತ 


ಗಸ್ತು 'ತಚ್ಛಸಿ ಅಕ್ರಮ | ಕಾರ್ಯನಿರ್ವಹಿಸುತ್ತಿದೆ. 

ಚಟುವಟಿಕೆಗಳನ್ನು ತಡೆಗಟ್ಟಲು 

ಸರ್ಕಾರ - - ಕ್ರಮ ಮೈಸೂರು ದಕ್ಷಿಣ ಪೊಲೀಸ್‌ ಠಾಣೆ ಮತ್ತು. ಕಡಕೊಳ ಹೊರ 

ತೆಗೆದುಕೊಳ್ಳಲಾಗುವುದೇ? ಪೆನಲೀಸ್‌ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು 
ಕಡಕೊಳ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತು” ಉಪ. ಠಾಣಾ 
ವ್ಯಾಪ್ತಿಯ ಹಳ್ಳಗಳಲ್ಲಿ ಗಸ್ತು ಕರ್ತವ್ಯ ನಿರ್ವಹಿಸಿ, ಯಾವುದೇ 
ಅಹಿತಕರ" ಘಟನೆಗಳು ಜರುಗದಂತೆ ಸೂಕ್ತ ಕ್ರಮ 
| ಕೈಗೊಳ್ಳಲಾಗಿರುತ್ತದೆ. 


ಹೆಚ್‌ ಡಿ 155 ಎಸ್‌ಎಸ್‌ಟಿ 2021 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು : 


